KA/ BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


- - - 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಅಕ್ಟೋಬರ್ ೨೮, ೨೦೧೦ (ಕಾರ್ತಿಕ ೬ , ಶಕ ವರ್ಷ ೧೯೩೨) | ಸಂಚಿಕೆ ೪೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 190 SPS 2010 (P ), Bangalore, Dated 27th September, 2010 
The Notification No. DPAR 190 SPS 2010 (P ), dated : 25 -09 -2010 regarding the transfers of Shri Raghavendra 
Auradkar, IPS (KN -87 ), Commissioner of Police, Hubli-Dharwad City, Hubli & Shri T . Suneel Kumar, IPS (KN -89), 
Inspector General of Police & Secretary to Government, Prisons , Crimes & Auxillary Services , Home Department , 
Bangalore, is kept in abeyance until further orders . 

By Order and in the name of the Governor of Karnataka , 

M . T . REJU , 

Under Secretary to Government, 
P. R . 1479 

DP & AR ( Services ). 


NOTIFICATION 
No . DPAR 190 SPS 2010 (P ), Bangalore, Dated 28th September , 2010 
The Notification No. DPAR 190 SPS 2010 (P ), dated : 27 -09 -2010 is hereby withdrawn and stands cancelled . 

By Order and in the name of the Governor of Karnataka , 

ASHOK P . ATRE , 

Under Secretary to Government, 
P . R . 1480 

DP & AR ( Services -IV ). 
HIGH COURT OF KARNATAKA 

NOTIFICATION 
No : GOB(0) 3/ 2010, Bangalore , Dated 16th September, 2010 
In exercise of the powers conferred under Section 11( 3) of the Code of Criminal Procedure , 1973 , the High Court of 
Karnataka hereby confers the powers of Judicial Magistrate First Class on the III Addl. Civil Judge, Dharwad , with immediate 
effect and until further orders . 

By Order of the High Court, 

R . B .BUDIHAL , 
PR1481 

Registrar General. 
NOTIFICATION 
No : GOB (1) 2/ 2010 , Bangalore , Dated 15th September, 2010 
In exercise of the powers conferred under Section 11( 3) of the Code of Criminal Procedure , 1973, the High Court of 
Karnataka hereby confers the powers of Judicial Magistrate First Class on the Addl. Senior Civil Judge , Hassan , with immediate 
effect and until further orders. 

By Order of the High Court, 

R . B . BUDIHAL, 
PR1482 

Registrar General. 
NOTIFICATION 
No: GOB (1) 3 / 2010 , Bangalore , Dated 15th September, 2010 
The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No . 2 , with effect from 16 -08 - 2010 and until further orders : 

( ೫೯೩ ) 


೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೮, ೨೦೧೦ 


ಭಾಗ - ೨ 


Designation of the Presiding Officer 


Name of the Courts to which concurrent appointment is made 


1. Addl. Civil Judge and JMFC , Hosadurga 

2 . Senior Civil Judge, Holalkere 
| 3 . Senior Civil Judge, Challakere 

4 . Senior Civil Judge and JMFC , Hiriyur 


Civil Judge and JMFC , Hosadurga 
Civil Judge and JMFC , Holalkere 
Civil Judge and JMFC , Challakere 
Civil Judge and JMFC , Hiriyur 


By Order of the High Court , 

R . B .BUDIHAL, 
PR1483 

Registrar General. 
NOTIFICATION 
No : GOB . II. 229 / 2002 , Bangalore , Dated 16th September, 2010 
In modification of the itinerary arrangementmade in this Office Notification No. GOB .11.229/ 2002 , dated 25 -08 - 2010 , the 
Senior Civil Judge, Shorapur is directed to sit for first 3 days in a week at Shorapur and take up the matters pertaining to the court 
of Senior Civil Judge, Shorapur and to itinerate to Shahapur for the other 3 days in a week (i.e ., on every working Thursday , 
Friday and Saturday ) and to take up the matters pertaining to Shahapur taluk , as ordered earlier vide Notification bearing 
No. GOB . II . 229/ 2002, dated 02 -08 - 2005, with immediate effect until further orders . 

By Order of the High Court, 

R . B . BUDIHAL , 
PR1484 

Registrar General. 
NOTIFICATION 
No : GOB (1) 257/ 2006 , Bangalore, Dated 17th September, 2010 
In exercise of the powers conferred by sub -section ( 1) of Section 13 of the Code of Criminal Procedure , 1973 (Central 
Act 2 of 1974 ), the High Court of Karnataka hereby confers powers of Judicial Magistrate of the Second Class on 
Kum . Pallavi Akurathi, I. A .S ., Probationer of 2009 batch (Karnataka Cadre ) and appoints her as Special JudicialMagistrate under 
sub -section ( 2 ) of Section - 13 of the said Code from 19 -09 - 2010 till 02 - 10 - 2010 , for trial of cases transferred to her by the Prl. 
District and Sessions Judge , Gulbarga . 

By Order of the High Court, 

R . B .BUDIHAL , 
P . R .1485 

Registrar General. 
NOTIFICATION 
No: GOB (l) 1/ 2010 , Bangalore , Dated 15th September, 2010 
The Presiding Officer of the court of IX Addl. City Civil and Sessions Judge, Bangalore City , is concurrently appointed 
as the Presiding Officer of the court of XV Addl. City Civil and Sessions Judge, Bangalore City (Vacant Court ), with immediate 
effect and until further orders. 

By Order of the High Court, 

R . B .BUDIHAL , 
P . R .1486 

Registrar General. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 303 ಪಿಪಿಇ 2010, ಬೆಂಗಳೂರು, ದಿನಾಂಕ : 28ನೇ ಸೆಪ್ಟೆಂಬರ್, 2010 
ವಿಷಯ :- ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2011ನೇ ವರ್ಷದಲ್ಲಿ ವಯೋನಿವೃತ್ತಿಯನ್ನು ಹೊಂದಲಿರುವ 

ಅಧಿಕಾರಿಗಳಿಗೆ ನಿವೃತ್ತಿ ಹೊಂದಲು ಅನುಮತಿ ನೀಡುವ ಕುರಿತು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಈ ಕೆಳಕಂಡ ತಃಖ್ಯ ಅಂಕಣ (2)ರಲ್ಲಿ ನಮೂದಿಸಿರುವ ಸರ್ಕಾರಿ 
ಅಭಿಯೋಜಕರು, ಅಪರ ಸರ್ಕಾರಿ ಅಭಿಯೋಜಕರು, ಅಭಿಯೋಗ ಉಪನಿರ್ದೇಶಕರು, ಸಹಾಯಕ ಅಭಿಯೋಗನಿರ್ದೆಶಕರು, ಸಹಾಯಕ ಸರ್ಕಾರಿ 
ಅಭಿಯೋಜಕರು ಮತ್ತು ಆಡಳಿತಾಧಿಕಾರಿಗಳಿಗೆ ಅಂಕಣ ( 4) ರಲ್ಲಿ ನಮೂದಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ 
ಸರ್ಕಾರಿ ಸೇವಾ ನಿಯಮಾವಳಿಯ ನಿಯಮ 95ರ ಅನುಸಾರ ಅನುಮತಿ ನೀಡಲಾಗಿದೆ. 
ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಛೇರಿಯ ವಿಳಾಸ 

ಜನ್ಮ ದಿನಾಂಕ ವಯೋನಿವೃತ್ತಿ 

ಹೊಂದಲು ಅನುಮತಿ 
ನೀಡಿರುವ ದಿನಾಂಕ 


ಕ್ರ. ಸಂ . 


ಶ್ರೀ /ಶ್ರೀಮತಿ 


05 - 01 - 1951 


31 - 01 - 2011 


05 - 03 - 1951 


31 - 03 - 2011 


ಎಂ . ಎಂ . ಕಿತ್ತೂರು, ಸರ್ಕಾರಿ ಅಭಿಯೋಜಕರು , ಜಿಲ್ಲಾ ಮತ್ತು ಸತ್ರ | 
ನ್ಯಾಯಾಲಯ, ಗದಗ 
ಪಿ . ವಿ. ಜೈನಾಪುರ, 6ನೇ ಅಪರ ಸರ್ಕಾರಿ ಅಭಿಯೋಜಕರು, 10ನೇ ಅಧಿಕ | | 
ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ನಗರ 
ಡಿ. ಶಂಕರಪ, ಆಡಳಿತಾಧಿಕಾರಿ, ಅಭಿಯೋಗ ಉಪನಿರ್ದೇಶಕರ ಕಛೇರಿ, 
ದಾವಣಗೆರೆ. 


25 - 03 - 1951 


31 - 03 - 2011 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೮, ೨೦೧೦ 


೫೯೫ 


28 - 03 - 1951 


31 - 03 - 2011 


5 ) 


15 - 04 - 1951 


30 - 04 - 2011 


23 - 05 - 1951 


31 - 05 - 2011 


01 - 06 -1951 


31 - 05 - 2011 


| ಎಸ್. ಡಿ , ಕೆಮ್ಮನಕೇರಿ, ಸರ್ಕಾರಿ ಅಭಿಯೋಜಕರು, 10ನೇ ತ್ವರಿತಗತಿ | 
ನ್ಯಾಯಾಲಯ , ಬೆಂಗಳೂರು 
ಎಂ . ನರಸಪ್ಪ, ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ | 
ನ್ಯಾಯಾಲಯ , ರಾಯಚೂರು 
ಹೆಚ್.ಎಸ್ . ನಾಗರಾಜ, ಆಡಳಿತಾಧಿಕಾರಿ, ಅಭಿಯೋಗ ಉಪನಿರ್ದೇಶಕರ | 
ಕಛೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು 
ಎಫ್. ಆರ್. ಪಾಟೀಲ್, ಸಹಾಯಕ ಅಭಿಯೋಗ ನಿರ್ದೆಶಕರು , ಎಸ್. ಪಿ . | 
ಕಛೇರಿ, ಗುಲ್ಬರ್ಗ 
ಸತ್ಯನಾರಾಯಣ, ಅಭಿಯೋಗ ಉಪನಿರ್ದೇಶಕರು, ಪೊಲೀಸ್ ತರಬೇತಿ | 
ಸಂಸ್ಥೆ , ಮೈಸೂರು. 
ಆರ್. ವಿ . ಶ್ರೀರಾಮರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ | 
ನ್ಯಾಯಾಲಯ , ರಾಮನಗರ 
ಬಿ . ಜಿ. ನಾಯಕ್, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ ( ಕಿವಿ) ಮತ್ತು 
ಜೆ. ಎಂ .ಎಫ್. ಸಿ ನ್ಯಾಯಾಲಯ , ಹೊಸನಗರ 


14 - 07 - 1951 


31 - 07 - 2011 


_ 9 ) 


| ಆm , 


27 - 07 - 1951 


31 - 07 - 2011 


13 - 08 - 1951 


31 - 08 - 2011 


01 - 09 - 1951 


31 - 08 - 2011 


ಸಿ . ಎಸ್ . ಮುಟಗಿ, ಅಭಿಯೋಗ ಉಪನಿರ್ದೆಶಕರು, ಗುಲ್ಬರ್ಗ ವಿಭಾಗ, | 
ಗುಲ್ಬರ್ಗ 
ವಿ .ಕೆ . ಪಾಟೀಲ್‌, ಅಭಿಯೋಗ ಉಪನಿರ್ದೇಶಕರು , ಬೆಂಗಳೂರು ವಿಭಾಗ, 
ಬೆಂಗಳೂರು 


12) 


23 - 09 - 1951 


30 - 09 - 2011 


13) 


24 - 10 - 1951 


31 - 10 - 2011 


ಎಂ . ಎಂ . ನಾಲತ್‌ವಾಡ್ , ಸರ್ಕಾರಿ ಅಭಿಯೋಜಕರು, 11ನೇ ಅಪರ ಸರ್ಕಾರಿ 
ಅಭಿಯೋಜಕರು, 11ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು 


14) 


12 - 11 - 1951 


| | 


30 - 11 - 2011 | 


| ಪಿ. ವೈ . ಜಾಲಗಾರ್, ಸರ್ಕಾರಿ ಅಭಿಯೋಜಕರು, ( ನಿಲಂಬನೆಯಲ್ಲಿರುವವರು) | 
15) | ಬಿ . ತಿಮ್ಮಣ್ಣ ನಾಯಕ್ , ಸರ್ಕಾರಿ ಅಭಿಯೋಜಕರು , 3ನೇ ಅಪರ ಜಿಲ್ಲಾ | 

ಮತ್ತು ಸತ್ರ ನ್ಯಾಯಾಲಯ , ( ಭ್ರ.ನಿ . ಕಾ ), ಮೈಸೂರು 


05 - 12 - 1951 


31 - 12 - 2011 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
ಪಿ . ಆರ್ . 1487 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 50 ಎಟಿಎಸ್ 10, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್, 2010 
ಶ್ರೀ ಎಂ . ಮುನಿವೀರಪ್ಪ, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ , ಬೆಂಗಳೂರು ( ವೇತನ ಶ್ರೇಣಿ 18150 -26925ರಲ್ಲಿ) ಇಲ್ಲಿ 
ನಿಯೋಜನೆ ಮೇಲೆ ಮುಖ್ಯಲೆಕ್ಕಾಧಿಕಾರಿಯಾಗಿ ಆಹಾರ, ನಾಗರೀಕ ಸರಬರಾಜು & ಗ್ರಾಹಕ ವ್ಯವಹಾರಗಳ ಇಲಾಖೆ, ಬೆಂಗಳೂರು ಇಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ಅವರ ಸ್ವಂತ ವೇತನದ ಮೇಲೆ ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗ್ರೇಡ್- 1 ಹುದ್ದೆಯಲ್ಲಿ ಕೋಲಾರ 
ತಾಲ್ಲೂಕು ತಹಶೀಲ್ದಾರ್ ಹುದ್ದೆಗೆ ಶ್ರೀಮತಿ ಎಸ್. ಎಂ . ಮಂಗಳ ಇವರ ಸ್ಥಳಕ್ಕೆ ನಿಯೋಜನೆ ಮೇಲೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಆಡಳಿತ ಹಿತದೃಷ್ಟಿಯಿಂದ ನೇಮಿಸಲಾಗಿದೆ. 
ಶ್ರೀಮತಿ ಎಸ್. ಎಂ . ಮಂಗಳ , ತಹಶೀಲ್ದಾರ್‌, ಇವರಿಗೆ ಪ್ರತ್ಯೇಕವಾಗಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ದೇಸಾಯಿ , 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 1488 

ಕಂದಾಯ ಇಲಾಖೆ (ಸೇವೆಗಳು & ವಿಪತ್ತು ನಿರ್ವಹಣೆ) 


352 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೮, ೨೦೧೦ 

HIGH COURT OF KARNATAKA 

NOTIFICATION 


No. GOB (I) 28 /2001, Bangalore, Dated 9th September, 2010 


In pursuance to Rule 118 - A ( 1) of K .C . S. Rs., sanction is hereby accorded for payment of cash equivalent of leave salary 
for Earned Leave at the credit of Sri.C .G . Hungund, Sri.K .D . Deshpande and Sri.V .H . Ramachandra , District Judges (Retired .), 
subject to maximum of 240 days , on the date of their attaining the age of superannuation i.e., on 31 -08 -2010 . It is certified thatno 
Departmental Inquiry were pending against the said Officers , as on that date . 


By Order of the High Court , 

R .B .BUDIHAL , 
Registrar General 


P. R . 1489 


NOTIFICATION 

No . GOB (1) 3/2010, Bangalore , Dated 9th September, 2010 
In partial modification of this office notification of even number dated 20 -08 -2010 , the Presiding Officer of the court of 
Civil Judge and JMFC , Kudligi, who is in concurrent charge of the court of Civil Judge and JMFC , Sandur, is directed to itinerate 
the said court for 3 days in a week , with immediate effect and until further orders . 


By Order of the High Court, 

R .B .BUDIHAL, 
Registrar General 


P .R . 1490 


NOTIFICATION 
No. GOB (1) 28 /2001, Bangalore , Dated 9th September, 2010 


In pursuance to Rule 150 of K .C .S .Rs ., sanction is hereby accorded for payment of cash equivalent of leave salary for 
Earned Leave at the credit of the following retired Judicial Officers , earned during their re -employment as Judges of Family Court, 
as on the date of their attaining the age of 62 years . It is certified that no Departmental Inquiry were pending against the said 
Officers, as on that date ; 

No. of days of 

Date of attaining the 
Name of the Officer 

Earned Leave at 
age of 62 years 

their credit. 
1. Sri. Radhakrishna Holla , III Addl. Judge, Family Court, Bangalore 08 -10 -2009 

(retired ) 
2 . Sri. S . S. Sarangamath , Judge , Family Court, Raichur (retired ) 

12 - 03 - 2010 

68 
3. Sri. S . T. Kudasomannavar, Judge , Family Court, Belgaum (retired ) 01 -06 -2010 

37 


59 


By Order of the High Court , 

R .B .BUDIHAL , 
Registrar General 


P . R . 1491 


NOTIFICATION 
No. GOB (1) 257 /2006 , Bangalore, Dated 14th September, 2010 


In exercise of the powers conferred by sub -section (1) of Section 13 of the Code of Criminal Procedure , 1973 (Central 
Act 2 of 1974 ), the High Court of Karnataka hereby confers powers of Judicial Magistrate of the Second Class on Ms. Priyanka 
Mary Francis , I.A . S . Probationer of 2009 batch (Karnataka Cadre ) and appoints her as Special Judicial Magistrate under 
sub - section (2 ) of Section - 13 of the said Code for trial of cases transferred to her by the Prl.District and Sessions Judge , Mysore , 
from 20 -10 - 2010 till 26 -04 - 2011 . 


By Order of the High Court , 

R . B . BUDIHAL , 
Registrar General 


P . R . 1492 


ಭಾಗ - ೨ 


೫೯೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೮, ೨೦೧೦ 
PERSONNEL AND ADMINISTRATIVE REFORMS SECREATRIAT 


NOTIFICATION 


No : DPAR 194 SPS 2010, Bangalore, Dated 1st October , 2010 


In modification of para -3 of Government Notification No. DPAR 190 SPS 2010 (P ), dated : 25 -09- 2010 , 
Shri B . Shivakumar, IPS (KN - 98 ), Deputy Commissioner of Police, West Division , Bangalore City is transferred with immediate 
effect and posted until further orders as Superintendent of Police , Railways , Bangalore in the existing vacancy. 


By Order and in the name of the Governor ofKarnataka , 

ASHOK P . ATRE , 
Under Secretary to Government, 

DP & AR (Services - IV ) 


P . R .1493 


NOTIFICATION 
No : DPAR 444 SAS 2010 , Bangalore , Dated 4th October, 2010 
Sri N . Sriraman , IAS, Managing Director, Mysore Minerals Limited is placed in additional charge of the post the 
Managing Director, Karnataka Soaps & Detergents Limited during the 108th Induction Training Programme period of 
Sri D . S. Vishwanath , IAS. 

By Order and in the name of the Governor ofKarnataka 

_ K . G . ANANTHA, 

Under Secretary to Government, 
P . R .1494 

DP & AR (Services-1) 
NOTIFICATION 
No : DPAR 562 SAS 2009, Bangalore , Dated 1st October, 2010 
Sri G . S . Narayanaswamy, IAS , Secretary to Government, Rural Development & Panchayat Raj Department 
(Panchayat Raj) is placed in concurrent charge of the post of Member Secretary, Third State Finance Commission Report 
Implementation Task Force Committee, Bangalore with immediate effect and until further orders , relieving 
Sri D . K . Rangaswamy, IAS of concurrent charge . 

By Order and in the name of the Governor ofKarnataka 

K .G .ANANTHA, 

Under Secretary to Government, 
P . R .1495 

DP & AR (Services-I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 169 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ: 04ನೇ ಅಕ್ಟೋಬರ್, 2010 
ಶ್ರೀ ಕೆ. ಜೈರಾಜ್ , ಭಾ . ಆ.ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಬೆಂಗಳೂರು, ಇವರಿಗೆ ದಿನಾಂಕ : 30 - 09 - 2010 ರಿಂದ 
30 -10 - 2010ರವರೆಗೆ (ಉದಿಸೆ ) ಒಟ್ಟು 31 ದಿನಗಳ ಪರಿವರ್ತಿತ ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಮಂಜೂರು ಮಾಡಿದೆ. 

ಶ್ರೀ ಕೆ. ಜೈರಾಜ್, ಭಾ . ಆ. ಸೇ ., ರವರ ರಜಾ ಅವಧಿಯಲ್ಲಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು, 
ಬೆಂಗಳೂರು ಇವರನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಬೆಂಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಕೆ. ಜೈರಾಜ್ , ಭಾ . ಆ. ಸೇ ., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಬೆಂಗಳೂರು, ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1496 

ಸಿ . ಆ . ಸು . ಇಲಾಖೆ (ಸೇವೆಗಳು - 1) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 46 ಆಸೇವ 2010, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್, 2010 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 02 ಅಸೇಜೆ 2000, ದಿನಾಂಕ: 04 - 03 - 2006ರಲ್ಲಿ ಪ್ರಕಟಿಸಿರುವ ಕೆ. ಎ .ಎಸ್. ಸಮೂಹ- ಎ ಹಿರಿಯ 
ಶ್ರೇಣಿ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಮೀರ್ ಅನೀಸ್ ಅಹಮದ್, ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) ಅಧಿಕಾರಿ, ರಿಜಿಸ್ಟ್ರಾರ್‌, 
ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ, ಬೆಂಗಳೂರು. ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 26250 -36500ರ ವೇತನ ಶ್ರೇಣಿಯ ಕೆ. ಎ.ಎಸ್. 


೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೮, ೨೦೧೦ 

ಭಾಗ - ೨ 
(ಸೂಪರ್ ಟೈಂ ಸ್ಕೇಲ್) ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ, ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯನ್ನು ಸೂಪರ್ ಟೈಂ ಸ್ಕೇಲ್ ವೃಂದಕ್ಕೆ 
ಉನ್ನತೀಕರಿಸಿ, ಮುಂದಿನ ಆದೇಶದವರೆಗೆ ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1497 

ಸಿ. ಆ. ಸು . ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 151 ಆಸೇವ 2010, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್, 2010 
- ಶ್ರೀ ಹೇಮಾಜಿ ನಾಯಕ್ , ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ , ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ, ಪುನರ್‌ವಸತಿ ಮತ್ತು ಪುನರ್ 
ನಿರ್ಮಾಣ), ಬೃಹತ್ ನೀರಾವರಿ ಯೋಜನೆಗಳು, ಬೆಳಗಾವಿ , ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 151 ಅಸೇವ 2010, 
ದಿನಾಂಕ: 11 - 08 - 2010ರಲ್ಲಿ ಕೆ. ಎ .ಎಸ್. ಸಮೂಹ- ಎ ( ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು 
( ಆರ್. ಪಿ . ಪಿ . ಪಿ .) ನಿಯಮಗಳು 1978ರ ನಿಯಮ 2 (1)( ಎ) ರನ್ವಯ ಇವರಿಗಿಂತ ಜೈಷ್ಣತೆಯಲ್ಲಿ ಕಿರಿಯರಾದ ಶ್ರೀ ಹೆಚ್ . ಎಸ್. ಅಶೋಕಾನಂದ, 
ಇವರಿಗೆ ಕೆ. ಎ.ಎಸ್. ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ: 14 - 09 - 2004ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ, 
ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1498 

ಸಿ. ಆ. ಸು . ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 188 ಆಸೇವ 2010, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್, 2010 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 03 ಆಸೇಜೆ 2000, ದಿನಾಂಕ : 04 - 03 - 2006ರಲ್ಲಿ ಪ್ರಕಟಿಸಿರುವ ಕೆ. ಎ .ಎಸ್. ಸಮೂಹ- ಎ (ಕಿರಿಯ 
ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಮಲ್ಲೇಶಯ್ಯ , ಕೆ.ಎ .ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ ಇವರಿಗಿಂತ 
ಜೈಷ್ಣತೆಯಲ್ಲಿ ಕಿರಿಯರಾದ ಶ್ರೀ ಪಿ .ಸಿ. ಜಯಣ್ಣ ಇವರಿಗೆ 20025 - 28275ರ ವೇತನ ಶ್ರೇಣಿಯ ಕೆ . ಎ .ಎಸ್. ( ಹಿರಿಯ ಶ್ರೇಣಿ) ವೃಂದಕ್ಕೆ ಬಡ್ತಿ ನೀಡಿದ 
ದಿನಾಂಕ : 25 - 07 - 2007ರಿಂದಲೇ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವೆಗಳು ( ಆರ್‌. ಪಿ. ಪಿ.ಪಿ .) ನಿಯಮಗಳು 1978ರ ನಿಯಮ 2(1) 
( ಎ) ರನ್ವಯ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ, ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಭಾರತ ರಾಷ್ಟ್ರೀಯ 
ಹೆದ್ದಾರಿ ಪ್ರಾಧಿಕಾರ, ಕುಣಿಗಲ್ ಹುದ್ದೆಯನ್ನು ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ವೃಂದಕ್ಕೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1499 

ಸಿ . ಆ. ಸು . ಇಲಾಖೆ (ಸೇವೆಗಳು - 2 ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 91 ಸಸಕಾ 2010, ಬೆಂಗಳೂರು, ದಿನಾಂಕ : 01ನೇ ಅಕ್ಟೋಬರ್ , 2010 
ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಬಿ. ಆರ್ . ಓಂಪ್ರಕಾಶ್‌ರವರು ಮರುನೇಮಕಾತಿಗಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯಲ್ಲಿ ನಿರೀಕ್ಷಿಸಿದ ದಿನಾಂಕ 21 - 06 - 2010ರಿಂದ 18 - 08 - 2010ರವರೆಗಿನ ( ಎರಡೂ ದಿನಗಳು ಸೇರಿ) ಅವಧಿಯನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 8( 15 ) ( ಎಫ್ ) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಶ್ರೀನಿವಾಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1500 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಸಹಕಾರಿ ಸಕ್ಕರೆ) 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 248 ಎಲ್ಇಟಿ 2010, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್ , 2010 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಿಯೋಜನೆ ಮೇರೆಗೆ, ಸಹಾಯಕ 
ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಆರ್ . ಅನುರಾಧ, ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ ಇವರ ಸೇವೆಯನ್ನು 
ಮಾತೃ ಇಲಾಖೆಗೆ ಹಿಂಪಡೆದು ಕೆಳಕಂಡ ಷರತ್ತಿಗಳಿಗೊಳಪಟ್ಟು ರೂ . 18150 -450 - 19500 -525 -22650 -600 - 26250 - 675 -26925 ವೇತನ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೮, ೨೦೧೦ 

೫೯೯ 
ಶ್ರೇಣಿಯ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ 32ರಡಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಸ್ವತಂತ್ರ ಪ್ರಭಾರದಲ್ಲಿ ಇಡಲಾಗಿದೆ ಮತ್ತು ಶ್ರೀ ಜಿ. ಮಂಜುನಾಥ್, ಉಪ ಕಾರ್ಮಿಕ ಆಯುಕ್ತರು, ಇವರ ವರ್ಗಾವಣೆಯಿಂದ ಕೇಂದ್ರ 
ಕಛೇರಿಯ ಪ್ರಚಾರ ಮತ್ತು ಅಂಕಿ - ಅಂಶ ಶಾಖೆಯಲ್ಲಿ ಖಾಲಿಯಿರುವ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಷರತ್ತುಗಳು 
1. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ 32ರಡಿಯಲ್ಲಿನ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಒಂದು ತಾತ್ಕಾಲಿಕ 

ವ್ಯವಸ್ಥೆಯಾಗಿದ್ದು, ಇದನ್ನು ಮುಂಬಡ್ತಿ ಎಂದು ಪರಿಗಣಿಸಲಾಗುವುದಿಲ್ಲ. 
2. ಶ್ರೀ ಎಸ್ . ಬಿ. ರವಿಕುಮಾರ್ ಇವರು 1999ನೇ ಸಾಲಿನ ಕೆ.ಎ . ಎಸ್ . ಸರ್ಧಾತ್ಮಕ ಪರೀಕೆಯ ಅಭ್ಯರ್ಥಿಯಾಗಿದು, 1998ನೇ ಸಾಲಿನ 

ಅಭ್ಯರ್ಥಿಗಳಿಗಿಂತ ಮೊದಲು ಆಯ್ಕೆ ಪಟ್ಟಿಯಲ್ಲಿ ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದು , 1998ನೇ ಹಾಗೂ 1999ನೇ ಸಾಲಿನ ಅಭ್ಯರ್ಥಿಗಳ 
ಜೇಷ್ಠತೆಯನ್ನು ನಿಗದಿಪಡಿಸುವ ಬಗೆಗಿನ ಮೊಕದ್ದಮೆಯು ರಿಟ್ ಅರ್ಜಿ ಸಂಖ್ಯೆ : 10605 - 10620 /2010 (S- KAT) ಮತ್ತು ರಿಟ್ 
ಅರ್ಜಿ 8198 - 8213 /2010 ಮತ್ತು ರಿಟ್ ಅರ್ಜಿ ಸಂಖ್ಯೆ : 305 – 53 /10 and connected matters ಯಲ್ಲಿ ಬಾಕಿ ಇರುವ ಕಾರಣ ಈ 
ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಈ ರಿಟ್ ಅರ್ಜಿಗಳ ತೀರ್ಮಾನಕ್ಕೆ ಒಳಪಡುತ್ತದೆ. 
ಶ್ರೀಮತಿ ಆರ್. ಅನುರಾಧ ರವರು ವರ್ಕಿಂಗ್ ಲಿಸ್ಟ್ ಪ್ರಕಾರ ಶ್ರೀ ಎಸ್. ಬಿ . ರವಿಕುಮಾರ್ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾಗಿದ್ದು, 

ಸ್ವತಂತ್ರ ಪ್ರಭಾರ ವ್ಯವಸ್ಥೆಯ ಆಧಾರದಿಂದ ಜೈಷ್ಣತೆಯಲ್ಲಿ ಹಕ್ಕನ್ನು ಸಾಧಿಸುವಂತಿಲ್ಲ. 
4. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯನ್ನು ಯಾವುದೇ ಸಂದರ್ಭದಲ್ಲಿ ಹಿಂತೆಗೆದುಕೊಳ್ಳಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು .ಎನ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1501 

ಕಾರ್ಮಿಕ ಇಲಾಖೆ 


ವಾತ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 118 ಕಸನಿ 2010 , ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್, 2010 
ಶ್ರೀ ಬಿ .ಎನ್. ಪರೆಡ್ಡಿ , ವಿಶೇಷಾಧಿಕಾರಿ ಇವರನ್ನು ಹಿಂದಿನ ಮಾನ್ಯ ಲೋಕ ಶಿಕ್ಷಣ, ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ 
ಸಚಿವರ ಆಪ್ತ ಸಿಬ್ಬಂದಿ ಶಾಖೆಯಿಂದ ದಿನಾಂಕ : 28 - 09 - 2010ರ ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಕಾರ್ಯಮುಕ್ತಗೊಳಿಸಿರುವುದರಿಂದ 
( ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 346 ಆಹಿಸೇ ದಿನಾಂಕ : 30 - 09 - 2010ರಲ್ಲಿ) ಇವರನ್ನು ಕರ್ನಾಟಕ ಜಾನಪದ ಅಕಾಡೆಮಿಯಲ್ಲಿ 
ಖಾಲಿ ಇರುವ ರಜಿಸ್ಟಾರ್‌ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಕೆ. ಭರರಾಜಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1502 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 186 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ : 01ನೇ ಅಕ್ಟೋಬರ್ , 2010 


ಇದೇ ಸಮ ಸಂಖ್ಯೆಯ ದಿನಾಂಕ : 20 - 09 - 2010ರ ಸರ್ಕಾರದ ಅಧಿಸೂಚನೆಯನ್ನು ಮುಂದುವರೆಸುತ್ತಾ , ಡಾ|| ರ. ಗೋ . ನಡಾದೂರ, 
ಭಾ . ಆ.ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ರವರಿಗೆ, ದಿನಾಂಕ : 02 - 10 - 2010 ರಿಂದ 
13 -10 - 2010 ರವರೆವಿಗೆ (ಉದಿಸೆ ) 12 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
- ಡಾ|| ರ. ಗೋ . ನಡಾದೂರ, ಭಾ . ಆ . ಸೇ . ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿ 
ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1503 

ಸಿ. ಆ. ಸು . ಇಲಾಖೆ (ಸೇವೆಗಳು -1) 


೬೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೮, ೨೦೧೦ 

ಭಾಗ- ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 52 ಸೆನೆನಿ 2009, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್, 2010 
ದಿನಾಂಕ 03 - 08 - 2009ರ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 21 ಎಸ್‌ಆರ್‌ಆರ್ 2008ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಸಮೂಹ- ಎ 
ಮತ್ತು ಸಮೂಹ- ಬಿ ಹುದ್ದೆಗಳಿಗೆ ಮಾಡುವ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಗುರ್ತಿಸಲಾಗಿರುವ ಹುದ್ದೆಗಳ ಜೊತೆಗೆ ಈ ಕೆಳಕಂಡ 
ಹುದ್ದೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ಅಧಿಸೂಚನೆಯ ಪರಿಶಿಷ್ಠಕ್ಕೆ ಸೇರಿಸಲಾಗಿದೆ: 
ಕ್ರ. ಸಂ . ಇಲಾಖೆಯ ಹೆಸರು ಅಂಧತ್ವ ಅಥವಾ 

ಶ್ರವಣ ದೋಷ ಚಲನವಲನ ವೈಕಲ್ಯ ಅಥವಾ 
ದೃಷ್ಟಿಮಾಂದ್ಯತೆ 

ಸೆರೆಬ್ರಲ್ ಪಾಲ್ಸಿ 
32) ಕೃಷಿ ಇಲಾಖೆ 

1. ಕೃಷಿ ಅಧಿಕಾರಿ ಗ್ರೂಪ್‌- ಬಿ 
ಸಹಾಯಕ ಕೃಷಿ 

2. ಸಹಾಯಕ ಕೃಷಿ ಅಧಿಕಾರಿ 
ಅಧಿಕಾರಿ ಗ್ರೂಪ್‌- ಬಿ 

ಗ್ರೂಪ್‌- ಬಿ 
33) | ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 

ಸಹಾಯಕ ನಿರ್ದೆಶಕರು ಸಹಾಯಕ ನಿರ್ದೆಶಕರು 
(ಗ್ರೂಪ್‌- ಬಿ) 

(ಗ್ರೂಪ್‌- ಬಿ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ನಾಗೇಶ್ ಪಾಠಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
ಸಿ. ಆ. ಸು . ಇಲಾಖೆ (ಸೇವಾ ನಿಯಮಗಳು -1) 


ಪಿ . ಆರ್ , 1504 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 233 ಆಸೇವ 2010, ಬೆಂಗಳೂರು, ದಿನಾಂಕ : 25ನೇ ಸೆಪ್ಟೆಂಬರ್ , 2010 


ಶ್ರೀ ಎಸ್. ಪಾಲಯ್ಯ , ಕೆ. ಎ .ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಮುಖ್ಯ ಆಡಳಿತಾಧಿಕಾರಿಗಳು, ಕಾವೇರಿ ನೀರಾವರಿ ನಿಗಮ 
ನಿಯಮಿತ, ಮೈಸೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಇಂಧನ ಸಚಿವರ 
ಆಪ್ತ ಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್. 1505 

ಸಿ. ಆ. ಸು . ಇಲಾಖೆ (ಸೇವೆಗಳು - 2 ) 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 234 ಆಸೇವ 2010, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್, 2010 


ಅಧಿಸೂಚನೆ ಸಂಖ್ಯೆ : ಸಿಆಸುಇ 215 ಆಸೇವ 2010, ದಿನಾಂಕ : 06 - 09 - 2010ರಲ್ಲಿ ಉಪವಿಭಾಗಾಧಿಕಾರಿ , ಚಿಕ್ಕೋಡಿ ಉಪವಿಭಾಗ, 
ಬೆಳಗಾಂ ಜಿಲ್ಲೆ, ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಬಿ .ಸಿ. ಸತೀಶ್, ಕೆ. ಎ . ಎಸ್. ( ಕಿರಿಯ ಶ್ರೇಣಿ), ಅಧಿಕಾರಿ, ಇವರ ವರ್ಗಾವಣೆಯನ್ನು 
ಮಾರ್ಪಡಿಸಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅಧೀನ ಕಾರ್ಯದರ್ಶಿ , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ , ಶಿವಮೊಗ್ಗ- ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು 
ಯೋಜನಾ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್‌. 1506 

ಸಿ. ಆ . ಸು . ಇಲಾಖೆ (ಸೇವೆಗಳು - 2) 


